ಶಿಕ್ಷಣ ನೀತಿ ಮತ್ತು ಆಚರಣೆಯಲ್ಲಿ 


ಡಾ. ಶಾಶ್ವತಿ ಪೈಕ್‌ 


ಎಲ್ಲಾ ಮಕ್ಕಳು ಕಲಅಯಬಲ್ಲರೆಂಬುದು ಸತ್ಯ ಸಂಗತಿ. ಕಲಕೆಯು 
ಯಾವುದೇ ಸ್ಥಳದಲ್ಲ ಮತ್ತು ಯಾವುದೇ ಸಮರಯದಲ್ಲ 
ಆಗಬಹುದು. ಮಕ್ಕಳ ಕಲಕೆಯ ಅವಕಾಶಗಳು ಹಲವಾರು 
ಕಾರಣಗಳಂ೦ದ ವಿಭಿನ್ಯವಾಗಿರುತ್ತವೆ. ಕಅಕೆಯನ್ನು ಆಸಕ್ತಿದಾಯಕ 
ರೀತಿಯಲ್ಲ ಸುಗಮಗೊಳಸುವ ಶಾಲೆಗಳಗೆ ಪ್ರವೇಶವನ್ನು 
ಪಡೆಯುವ ಹಾಗೂ ಎಲ್ಲಾ ಆಧುನಿಕ ಕಲಕಾ ಸಾಧನಗಳನ್ನು 
ಕೈಗೆಟುಕಿಸಿಕೊಳ್ಳುವ ಮಕ್ಕಳದ್ದಾರೆ. ಹಾಗೆಯೇ, ತಮ್ಮ ಪರಿಸ್ಥಿತಿ 
ಅಥವಾ ಸಂದರ್ಭದ ಕಾರಣಗಳಂದಾಗಿ ಇಂತಹ ಅವಕಾಶಗಳು 
ಸಿಗದಿರುವ. ಸವಲತ್ತು ಹೊಂದಿರದ ಶಾಲೆಗೆ ಹೋಗುತ್ತಿರುವ 
ಮೊದಲ ಪೀಆಗೆಯ ಮಕ್ಷಳೂ ಇದ್ದಾರೆ. ಅವರಿಗೆ ಕಲಕೆಯಲ್ಲ 
ಶಾಲೆಯು ಅನೇಕ ವಿಧಗಕಲ್ಲ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. 
ಅಂಥ ಒಂದು ಸ್ಥಳ ರಾಜಸ್ಥಾನದ ಬಾಡ್‌ಮೇರ್‌ ಜಲ್ಲೆಯ ಶಿವ್‌ 
ಬ್ಲಾಕ್‌. ಈ ಶಾಲೆಯಲ್ಲ ಮೂರು ವರ್ಷಗಕ ಒಂದು ಸಂಶೋಧನಾ 
ಅಧ್ಯಯನವನ್ನು ಕೈಗೊಳ್ಳಲಾಯಿತು. ಈ ಲೇಖನವು ಪ್ರಮುಖವಾಗಿ 
ಆ ಸಂಶೋಧನೆಯನ್ನು ಆಧರಿಸಿದ್ದು. ಶಂ ಕೆಕಗಿನ 
ಮುಖ್ಯಾಂಶಗಳನ್ನು ಸೂಚಿಸುತ್ತದೆ: 


* ಎಲ್ಲಿ ಸಾಮಾಜಕ ಅಭವೃದ್ಧಿಯ ಮಾನದಂಡದ 
ಸ್ಥಾನಮಾನಗಳು ಮಕ್ಕಳ ಕಲಕೆಗೆ ತಡೆಯೊಡ್ಡುತ್ತವೆಯೋ ಅದಕ್ಕೆ 
ಸಂಬಂಧಿಸಿದ ವಿಚಾರಗಳು - ಅನಕ್ಷರತೆಂಯನ್ನೂ 
ಒಳಗೊಂಡಂತೆ- ಬಹಳ ಆತಂಕಕಾರಿಯಾಗಿವೆ. 


*  ಕಅಯಲು ಉತ್ಸುಕರಾಗಿರುವ ಆದರೆ ಸಾಕಷ್ಟು ಅವಕಾಶವಿಲ್ಲದೆ 
ದಶಕಗಳಷ್ಟು ಹಿಂದಕ್ಕೆ ಉಳಯುವ ಮಕ್ಕಳಗೆ ವ್ಯವಸ್ಥೆಯ 
ಸಮಸ್ಯೆಗಳು ಮತ್ತೂ ದೊಡ್ಡ ಅಡಚಣೆಯನ್ನುಂಟುಮಾಡುತ್ತವೆ. 


* ಅಂತಹ ಮಕ್ಕಳ ಕಲಕೆಯನ್ನು ಹೆಚ್ಚಿಸಲು ಸರ್ಕಾರ ಮತ್ತು 
ಅಥವಾ ಇತರ ಏಜೆನ್ಸಿಗಳು ಆದ್ಯತೆ ನೀಡಬೇಕಾದ ತಾತ್ಲಾಅಕ 
ವಲಯಗಳು ಅಥವಾ ಕ್ಷೇತ್ರಗಳು. 


ಮಕ್ಕಳ ಕಲಕೆಗೆ ಅಡ್ಲಿಯಾಗುವ ಸನ್ನಿವೇಶ 

ನೀವು ಅಲ್ಲನ ಒಂದು ಶಾಲೆಗೆ ಭೇಟ ನೀಡಿದರೆ. ಪ್ರಾಥಮಿಕ 
ತರಗತಿಂಯಲ್ಲ (1ನೇ ತರಗತಿಯಿಂದ 7ನೇ ತರಗತಿ) 
ಕಅಯುತ್ತಿರುವ ಮಕ್ಕಳು ಅವರಿಗೆ ಪರಿಚಯವಿಲ್ಲದಿದ್ದರೂ ನಿಮ್ಮನ್ನು 
ತರಗತಿಯಲ್ಲ 'ಏನನ್ನಾದರೂ' ಕಲಸಿ ಎಂದು ಕೇಕಬಹುದು. 
ಇದನ್ನು ವಾನು ರಾಜಸ್ಥಾನದ ಥಾರ್‌ ಮರುಭೂಮಿ ಅಂಚಿನಲ್ಪ್ಲರುವ 
ಶಿವ ಬ್ಲಾಕ್‌ನ ಶಾಲೆಗಕ್ಲಂ ಪದೇಪದೇ ಅನುಭವಿಸಿದ್ದೇನೆ. ಈ 
ಶಾಲೆಗಳು ಸಣ್ಣ ಕುಗ್ರಾಮಗಳನ್ನು (ಸ್ಥಳೀಯವಾಗಿ ಧಾನಿ 
ಎನ್ನುತ್ತಾರೆ) ಒಳಗೊಂಡಿರುವ ದೂರದ ಹಳ್ಳಗಳಲ್ಲವೆ. ಇಲ್ಲ ಸಾರಿಗೆ 
ಮತ್ತು ಸಂಪರ್ಕದ ವ್ಯವಸ್ಥೆ ಸರಿಯಾಗಿಲ್ಲ, ಆಗಾಥ್ಯೆ ವಿದ್ಯುತ್‌ 
ಸಂಪರ್ಕ ಕಡಿತವಿರುತ್ತದೆ ಅಥವಾ ಸಂಪರ್ಕವೇ ಇರುವುದಿಲ್ಲ ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಇಂಟರ್ನೆಟ್‌ ಒಂದು ಕನಸೇ ಸರಿ. ಅನೇಕ ಮಕ್ಷಳ ಹೆತ್ತವರು 


ಅನಕ್ಷರಸ್ಥರು ಅಥವಾ ಅಲ್ಪಪ್ಪಲ್ಪ ಕಅತವರಷ್ಟೇ. ಇಲ್ಲ ಹೆಣ್ಣು 
ಭ್ರೂಣಹತ್ಯೆ ಮತ್ತು ಬಾಲ್ಯವಿವಾಹ ತೀರಾ ಸಾಮಾನ್ಯ. ಇಲ್ಲನ 
ಅಂಗನವಾಡಿಗಳು ಕೆಲಸ ಮಾಡುವುದೇ ಅಪರೂಪ ಮತ್ತು 
ಗ್ರಂಥಾಲಯವಂತೂ ಇಲ್ಲವೇ ಇಲ್ಲ. 


ಈ ಮಕ್ಕಳು ಅಪರಿಚಿತರನ್ನು ತಮಗೆ ಏನಾದರೂ ಕಅಸಬೇಕೆಂದು 
ಏಕೆ ಕೋರುತ್ತಾರೆ? ಇದಕ್ಕೆ ಒಂದು ಕಾರಣವೆಂದರೆ ಇಂತಹ ಅನೇಕ 
ಶಾಲೆಗಳ ತರಗತಿಗಕಲ್ಪ ಶಿಕ್ಷಕರು ಇರುವುದಿಲ್ಲ. ಕೆಲವೊಮ್ಮೆ ಇಡೀ 
ದಿನ ಯಾರೂ ಇರುವುದೇ ಇಲ್ಲ. ಶಾಲಾ ಸಮಯದಲ್ಲ ಶಿಕ್ಷಕರು 
ಬೇರೆ ಯಾವುದಾದರೂ ಕೆಲಸದಲ್ಲ "ಕಾರ್ಯನಿರತರಾಗಿರಬಹುದು', 
ಅದು ಪಾಠ ಹೇಆಕೊಡುವುದೇ ಆಗಿರಬೇಕಿಲ್ಲ. ವರ್ಷದಲ್ಲ ಅನೇಕ 
ಸಲ ಈ ಪರಿಸ್ಥಿತಿಯುದ್ದರೆ ಮಕ್ಷಳಗೆ ಶಾಲೆಯಲ್ಲ ಕಲಅಯಲು 
ಅವಕಾಶ ಸಿಗುವುದಿಲ್ಲ. ಎಲ್ಲ ಬೇಕಾದರೂ ಕಲಯಬಹುದು ಎಂದು 
ಯಾರಾದರೂ ವಾದಿಸಿದರೆ ಖಂಡಿತವಾಗಿಯೂ ನಾನು ಅದನ್ನು 
ಒಪ್ಪುತ್ತೇನೆ. ಆದರೆ ಈ ಸ್ಥಳದಲ್ಲ ಕಲಕೆಗೆ ನಿರ್ದಿಷ್ಟ ಮಿತಿಗಳರುವ 
ಸನ್ನಿವೇಶವಿರುವುದರಿಂದ ಕಅಕೆಯು ಔಪಚಾರಿಕ ಶೈಕ್ಷಣಿಕ 
ಸ್ಥಳಗಳಲ್ಲ ಆಗುತ್ತದೆ ಎಂಬುದು ಪ್ರಶ್ನಾರ್ಹವಾಗುತ್ತದೆ. ಈ ಮಕ್ಕಳಗೆ 
ಅವರ ಮನೆಗಳ ಔಪಚಾರಿಕ ಕಲಕೆಗೆ ಪೋಷಕರ ಬೆಂಬಲವಂತೂ 
ಇಲ್ಲ. ಅವರು ಏನು ಕಲಯುತ್ತಾರೆಂದರೆ ತಮ್ಮ ಸಮಾಜದ 
ಪಿತೃಪ್ರಧಾನ ಸಂಪ್ರದಾಯಗಳಾದ ಅಂಗ ತಾರತಮ್ಯ, ಬಾಲ್ಯ- 
ವಿವಾಹ ಇತ್ಯಾದಿ ಆಚರಣೆಗಳನ್ನು ಪೋಷಿಸುವ ನಂಬಕೆ 
ವ್ಯವಸ್ಥೆಗಳನ್ನು. ಈ ಬ್ಲಾಕ್‌ನ ಬಹುತೇಕ ಹಳ್ಳಗಳಗೆ ಹತ್ತಿರದ 
ಸರ್ಕಾರಿ ಪದವಿ ಕಾಲೇಜು 5೦ ಕಿ.ಮೀ. ದೂರದಲ್ತದೆ. ಆದ್ದರಿಂದ 
ಇಲ್ಲನ ವಿದ್ಯಾರ್ಥಿಗಳಗೆ ಹನ್ನೆರಡನೇ ತರಗತಿಯ ನಂತರ ಶಿಕ್ಷಣವು 
ಕನಸಾಗಿ ಉಳದಿದೆ. 


ರಾಜಸ್ಥಾನದ ಜಲ್ಲೆಗಳ ಮಾನವ ಅಭವೃದ್ಧಿ ಸೂಚ್ಯಂಕದ (Human 


Development Index -HDI) ಪ್ರಕಾರ ಬಾಡ್‌ಮೇರ್‌ ಅತ್ಯಂತ 
ಕೆಳಸ್ಥಾನದಲ್ಲದೆ. ಅದರ ಎಚ್‌ಡಿಐ ಮೌಲ್ಯ ಕೇವಲ ೦.4೦835, ಅಡೇ 
ಜೈಪುರ ಜಲ್ಲೆಯ ಎಚ್‌ಡಿಐ ಮೌಲ್ಯ 0.7308 ಆಗಿದ್ದು ಪ್ರಥಮ 
ಸ್ಥಾನದಲ್ಲದೆ. (ಸಿಂಗ್‌ ಮತ್ತು ಕೇಸರಿ, 2೦16). ಸಾಕ್ಷರತೆ ಪ್ರಮಾಣ 
2೦1ರ ಜನಗಣತಿಯಲ್ಲ ರಾಜಸ್ಥಾನ ರಾಜ್ಯದ ಒಟ್ಟು ಸರಾಸರಿ 
66.1ರಷ್ಟಿದ್ದಾಗ ಬಾಡ್‌ಮೇರ್‌ ಜಲ್ಲೆಯಲ್ಲ ಶೇಕಡ 56.ರರಷ್ಟಿತ್ತು. 
ಸಾಕ್ಷರತೆಯಲ್ಲ ಬಾಡ್‌ಮೇರ್‌ನ ಅಂಗಾನುಪಾತವು ಶೇಕಡಾ 
3೦.3ರಷ್ಟಿತ್ತು. ಈ ಕೆಳಗಿನ ಕೋಷ್ಟಕದಲ್ಲ 2೦11ರ ಜನಗಣತಿ ಪ್ರಕಾರ 
ಬಾರ್ಮರ್‌ನ ಶೇಕಡಾವಾರು ಅನಕ್ಷರಸ್ಥ ವಯಸ್ಥರ ಸಂಖ್ಯೆ ಬಹಳ 
ಹೆಚ್ಚು ಎಂದು ಸೂಚಿಸುತ್ತದೆ ಮತ್ತು ಆ ಕುಟುಂಬಗಳಲ್ಲ ಮಕ್ಕಳ 
ಕಲಕೆಗೆ ಅವಕಾಶ ಕಡಿಮೆ ಎಂಬುದನ್ನು ಶೇ ಆತಂಕಕಾರಿ 
ವಿಷಯವು ತೋರಿಸುತ್ತದೆ. 


ಕೋಷ್ಟಕ 1 2೦1ರ ಜನಗಣತಿಯ ಪ್ರಕಾರ ವಯಸ್ಥರ ಅನಕ್ಷರತೆ 


ಪ್ರದೇಶಗಳು ವಯೋಗುಂಪು 


ಎಲ್ಲಾ ಪ್ರದೇಶಗಳು 15-34 


ನೀತಿನಿಯಮಗಳಲ್ಲ ಕಂಡುಬರುವಂತೆ ವ್ಯವಸ್ಥೆಯ ಸಮಸ್ಯೆಗಳು 
ಶೈಕ್ಷಣಿಕ ಆಡಳತವು ಮೂರು ಪ್ರಮುಖ ಸ್ತಂಭಗಳನ್ನು ಹೊಂದಿದೆ: 
ನಿಬಂಧನೆಗಳು, ನಿಯಮಗಳು ಮತ್ತು ಧನಸಹಾಯ. ಭಾರತದಲ್ಪ 
ಶಿಕ್ಷಣವು ಸಹವರ್ತಿ ಪಟ್ಟಿಯ ಒಂದು ವಿಷಯವಾಗಿದೆ. ಆದ್ದರಿಂದ. 
ಈ ಸ್ಪ್ವಂಭಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ 
ನಿರ್ವಹಿಸಬೇಕು. ವಿಶೇಷ ಪ್ರಕರಣವೇನೂ ಅಲ್ಲದ ಬಾರ್ಮರ್‌- 
ನಂತಹ ದೂರ ಸ್ಥಳಗಳಲ್ಲ ಕಅಯುವ ಮಕ್ಕಳು ಮತ್ತು ಅವರ 
ಕಅಕೆಗಾಗಿ ಗಮನಹರಿಸುವ ಮುಖ್ಯ ಅಗತ್ಯಗಳನ್ನು ಸೂಚಿಸುವ 
ಕೆಲವು ಅತ್ಯಂತ ಪ್ರಮುಖ ಮಾನದಂಡಗಳನ್ನು ನೋಡೋಣ. 
ಆಡಳತದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಮಕ್ನಳರುವ ಹಲವಾರು 
ರಾಜ್ಯಗಳರುವುದು ವಾಸ್ತವ ಪರಿಸ್ಥಿತಿ. 


2೦೦೨ರ ಶಿಕ್ಷಣ ಹಕ್ಕು (Right to Education Act 2009-RTE) 
ಕಾಯ್ದೆಯು ವಿದ್ಯಾರ್ಥಿ ಹಾಗೂ ಶಿಕ್ಷಕರ ನಡುವಿನ ಅನುಪಾತ 1:3೦ 
ಎಂದು ನಿಗದಿಪಡಿಸಿದೆ. ರಾಜಸ್ಥಾನವನ್ನೂ ಸೇರಿದಂತೆ ಅನೇಕ 
ರಾಜ್ಯಗಳ ಶಿಕ್ಷಣ ಇಲಾಖೆಗಳು ಸರ್ಕಾರಿ ಶಾಲೆಗಳ ಬೆಂಬಲ 
ಸಿಬ್ಬಂದಿಗಳನ್ನು ತೆಗೆದು ಹಾಕಿವೆ. ಅಂತಹ ನಿರ್ಧಾರಗಳು ಶಿಕ್ಷಣದ 
ಮೇಲೆ ಭಾರೀ ಪರಿಣಾಮ ಚೀರಿವೆ. ಒಂದು ಶಾಲೆಯ 3೦ 
ವಿದ್ಯಾರ್ಥಿಗಳದ್ದರೆ ಆ ಶಾಲೆಗೆ ಒಬ್ಬ ಶಿಕ್ಷಕ ಮಾತ್ರ ಇರುತ್ತಾರೆ. ಆದರೆ 
ದಾಖಲಾತಿ ಹೆಚ್ಚಿದರೆ ಉನ್ನತ ಅಧಿಕಾರಿಗಳ ಮಂಜೂರಾತಿಯ 
ಮೇಲೆ ಶಿಕ್ಷಕರ ಸಂಖ್ಯೆ ಹೆಚ್ಚಬಹುದು. ಶಿವ್‌ ಬ್ಲಾಕ್‌ನ ಅನೇಕ 
ಪ್ರಾಥಮಿಕ ಶಾಲೆಗಕಲ್ಲ ಕೇವಲ ಒಬ್ಬರು ಅಥವಾ ಇಬ್ಬರು ಶಿಕ್ಷಕರು 
ಇದ್ದಾರೆ. ಮಾಧ್ಯಮಿಕ ಶಾಲೆಯಲ್ಲ ಬಹುತೇಕ ಸಂದರ್ಭದಲ್ಲ 
ನಿರ್ದಿಷ್ಟ ವಿಷಯ ಸಂಬಂಧಿತ ಶಿಕ್ಷಕರು ಇಲ್ಲ. ಆದರೆ ಅಂತಹ 
ಶಾಲೆಗಳ ಮಕ್ಷಳು ಕಲಯಲು ಉತ್ಸುಕರಾಗಿದ್ದಾರೆ. ಆದ್ದರಿಂದ, 
ಅವರು ಶಿಕ್ಷಿತರೆಂದು ತೋರುವ ಯಾವುದೇ ಅಪರಿಚಿತರನ್ನು ತಮ್ಮ 
ತರಗತಿಯಲ್ಲಿ ಕಆಸಿ ಎ೦ದು ಕೇಆಕೊಳ್ಳುತ್ತಾರೆ. 


ಸರ್ಕಾರದ ಎರಡು ಕಲ್ತತ ವಿಷಯಗಳನ್ನು ನೋಡೋಣ 
ಮೊದಲಗೆ, ಒಬ್ಬ ಶಿಕ್ಷಕ 30 ವಿದ್ಯಾರ್ಥಿಗಳನ್ನು. ಅದರೊಂದಿಗೆ 
ಶಾಲೆಗೆ ಸಂಬಂಧಿಸಿದ ಚಟುವಟಕೆಗಳು ಮತ್ತು ಶಾಲಾಭವೃದ್ಧಿಯತ್ತ 
ಗಮನ ಹರಿಸಬೇಕು. ಎರಡನೆಯದಾಗಿ, ಪ್ರಾಥಮಿಕ ಶಾಲೆಗಕಲ್ಪ 
ಯಾವುದೇ ಬೆಂಬಲ ಸಿಬ್ಬಂದಿ ಇಲ್ಲದ ಕಾರಣ, ಬಹುಶಃ ವ್ಯವಸ್ಥೆಯು 
ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶಾಲೆಯ ನಿರ್ವಹಣೆಯ 
ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕೆಂದು 
ಬಯಸುತ್ತದೆಸಿಸುತ್ತದೆ. ಈ ಕಲ್ಪನೆಗಳನ್ನು ವಿಶ್ಲೇಷಿಸಿದರೆ ಅವು 
ಬಹಳ ಅಸಮಂಜಸವಾಗಿ ಕಾಣುತ್ತವೆ. 


ನಿಮ್ಮನ್ನೇ ನೀವು ಬೇರೆಬೇರೆ ತರಗತಿಗಳಲ್ಲರುವ ಮತ್ತು ಬೇರೆಬೇರೆ 
ರೀತಿಯ ಗಮನಹರಿಸ-ಬೇಕಾದ ಅಗತ್ಯವಿರುವ 30೦-4೦ ಮಕ್ಕಳ 
ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದಿರೆಂದು ಕಲ್ತಸಿಕೊಳ್ಳಿ. 
ಶಿಕ್ಷಕರಾಗಿ ನೀವು ಸುಗಮಗೊಳಸಿದರೆ ಮಾತ್ರ ಮಕ್ಷಳು 
ಕಲಯಲು ಸಾಧ್ಯ. ನೀವು ಒಬ್ಬಂಟಯಾಗಿ ಏನು ಮಾಡುತ್ತೀರಾ? 
ಎಲ್ಲವನ್ನೂ ನೀವೇ ನಿರ್ವಹಿಸಬೇಕು. ಶಾಲೆಯ ದಾಬಲೆಗಳನ್ನು 
ತುಂಬಬೇಕು, ಮಧ್ಯಾಹ್ನದ ಊಟವನ್ನು ನೋಡಿಕೊಳ್ಳಬೇಕು. 
ಅಡುಗೆಯವ-ರೊಂದಿಗೆ ಸಹಕರಿಸಬೇಕು. ಜೊತೆಗೆ ಅದೇ 
ಸಮಯದಲ್ಪ್ಲ. ನೀವು ಬೇರೆಬೇರೆ ತರಗತಿಯ ಮಕ್ಕಳಗೆ ಪಾಠ 
ಕಅಸಬೇಕು. ಈ ಎಲ್ಲವನ್ನೂ ಸಮನ್ಪ್ವಯಗೊಳಸಬೇಕಾಗುತ್ತದೆ. 
ಈ ಎಲ್ಲಾ ಜವಾಬ್ದಾರಿಗಳನ್ನು ಹೊಂದಿರುವ ನೀವು ಶೈಕ್ಷಣಿಕ 
ವರ್ಷದಲ್ಲ ಎಷ್ಟರಮಟ್ಟಗೆ ಉತ್ತಮವಾಗಿ ಕೆಲಸವನ್ನು ಮಾಡಬಲ್ಲಿರಿ? 


*  ಏಕಕಾಲದಲ್ಲ ಹಲವು ತರಗತಿಗಕ್ಪ ಪಾಠ ಮಾಡಲು ಈ 
ಶಿಕ್ಷಕರು ಅರ್ಹರು ಎಂದು ನಾವು ಭಾವಿಸಿದರೂ ಅವರ ಶೈಕ್ಷಣಿಕ 
ಅರ್ಹತೆ ಮತ್ತು ಕೆಲಸದ ಅನುಭವವನ್ನು ಅರ್ಥಮಾಡಿಕೊಳ್ಳುವ 
ಅಗತ್ಯವಿದೆ. ಸರ್ಕಾರದ ಅವಶ್ಯಕತೆಗಳ ನಿಯಮದ ಪ್ರಕಾರ 
ಪ್ರಾಥಮಿಕ ಶಾಲಾ ಶಿಕ್ಷಕರು (4ನೇ ತರಗತಿಯವರೆಗೆ 
ಕಲಸುವವರು) ಪದವೀಧ್‌ರರು (ಯಾವುದೇ ಶಾಲಾ 
ವಿಷಯವನ್ನು ವಿಶೇಷ ಕಲತಿರಬೇಕೆಂಬುದೇನೂ ಇಲ್ಲ) ಅಥವಾ 
ಹನ್ನೆರಡನೇ ತರಗತಿ ಪಾಸಾಗಿದ್ದು ಶಿಕ್ಷಕ ತರಬೇತಿಯ 
ಡಿಪ್ಲೊಮಾ ಹೊಂದಿರಬೇಕು. ಇತರ ಆಡಳತ ಕಾರ್ಯಗಳನ್ನು 
ನಡೆಸುತ್ತಾ ಏಕಕಾಲಕ್ಕೆ ಹಲವು ತರಗತಿಗಳನ್ನು ನಿರ್ವಹಿಸಲು 
ಅವರು ಸಾಕಷ್ಟು ಪ್ರಬುದ್ಧರಾಗಿದ್ದಾರೆಯೇ? 


* ಯಾವುದೇ ಬೆಂಬಲ ಸಿಬ್ಬಂದಿಯುಲ್ಲದಿದ್ದರೆ ಶಾಲೆಂಶು 
ಆವರಣವನ್ನು ಯಾರು ನೋಡಿಕೊಳ್ಳುತ್ತಾರೆ? ಸಹಜವಾಗಿ 
ನಿರ್ವಹಣಿಯ ಜವಾಬ್ದಾರಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳದ್ದು 
ಎಂದರ್ಥವಾಗುತ್ತದೆ. ಅಂದರೆ ಶೌಚಾಲಯಗಳು. ಮಧ್ಯಾಹ್ನದ 
ಬಸಿಊಟ ಮಾಡುವ ಸ್ಥಳ, ತರಗತಿ ಕೊಠಡಿಗಳು, ಆಟದ 
ಮೈದಾನ, ಶಿಕ್ಷಕರ ಕೊಠಡಿಯ (ಇದ್ದರೆ?) ನಿರ್ವಹಣೆ 
ಯಾರದ್ದು? ಇಂತಹ ಸಂದರ್ಭದಲ್ಲ ಬಹುತೇಕ ಕೆಳಜಾತಿಯ 
ಮುಂಕ್ಕ್‌ಳು ಪಶುಜಿಮಾಡುವ ಕೆಲಸದ ಉಸ್ತುವಾರಿ 
ವಹಿಸಿಕೊಳ್ಳಬೇಕಾಗುತ್ತದೆ. ಇದು ಕಾನೂನುಬದ್ಧವೇ? 


ಮಾಧ್ಯಮಿಕ ಶಾಲೆಗಳೂ ಈ ಎಲ್ಲಾ ಸಮಸ್ಯೆಗಳ ಜೊತೆಗೆ 
ಪ್ರತಿಯೊಂದು ಪಠ್ಯವಿಷಯದಲ್ಲ ನಿರ್ದಿಷ್ಟ ಶಿಕ್ಷಕರ ಕೊರತೆಯೂ 
ಸೇರಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


74 


ಈ ಎಲ್ಲಾ ಕಲ್ಪತ ಭಾವನೆಗಳು ಅನೇಕರು ಭಾವಿಸುವಂತೆ ಕೇವಲ 
ಸವಲತ್ತಿಲ್ಲದ ಬಡ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಗೆ 
ಹೋಗುತ್ತಾರೆ ಮತ್ತು ಈ ಶಾಲೆಗಳನ್ನು ಸುಧಾರಿಸುವ ಯಾವುದೇ 
ಪ್ರಯತ್ನ ಅನಗತ್ಯ ಎಂಬ ಸರ್ಕಾರಿ ಶಾಲೆಗಳ ಬಗೆಗಿನ 
ಧೋರಣಿಯನ್ನು ತೋರಿಸುತ್ತದೆ. ಕೆಲವು ದಿನಗಳ ಹಿಂದೆ. ಬಹಳ 
ಸಂಕಷ್ಟದ ಸನ್ನಿವೇಶಗಳ೦ಂದ ಬರುವ ಮಕ್ಕಳು ಇರುವ ಅಂತಹ 
ಒಂದು ಶಾಲೆಯಲ್ಲ ಕೆಲಸ ಮಾಡುವ ಒಲ ವ್ಯಕ್ತಿ ನನಗೆ ಹೀಗೆ 
ಹೇಆದರು, "ಮೇಡಂ, ಇವರು ಶಾಲೆಗೆ ಬರಲು ಅವಕಾಶವನ್ನು 
ಪಡೆಯುತ್ತಾರೆ. ಇಲ್ಲ ಅವರಿಗೆ ಊಟ ಸಿಗುತ್ತದೆ. ಇಷ್ಟು ಸಾಕಲ್ಲವೇ 
ಅವರಿಗೆ? ಇದಕ್ಕೆ ಬದಲಗೆ ಅವರು ಶಾಲೆಯ ಆವರಣವನ್ನು ಮತ್ತು 
ಶೌಚಾಲಯಗಳನ್ನು ಏಕೆ ಶುಜಿಗೊಆಸಬಾರದು?' 


ನನಗೆ ಈ ವಾದವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಲ್ಲ. 
ಶಿಕ್ಷಣದ ಹಕ್ಕಿನ ಹೆಸರಿನಲ್ಲ ಈ ರೀತಿಯಾಗಿ ಮಕ್ಕಳ ಜೊತೆಗೆ 
ವರ್ತಿಸುವುದು ಸರಿಯಾದ ಕಾರಣವೇ? ನೀತಿನಿರೂಪಕರು ಮತ್ತು 
ಅದರ ಅನುಷ್ಠಾನಕಾರರು ತಮ್ಮ ಮಕ್ಕಳನ್ನು ಸರಿಯಾಗಿ 
ಶಿಕ್ಷಕರಿಲ್ಲದ, ಬೆಂಬಲ ಸಿಬ್ಗಂದಿಗಳಲ್ಲದ. ನಿಯತವಾಗಿ ಮಕ್ಷಳ 
ಶೌಚಾಲಯಗಳು, ಶಿಕ್ಷಕರ ಶೌಚಾಲಯಗಳು, ತರಗತಿ 
ಕೊಠಡಿಗಳು, ಶಾಲಾ ಆವರಣಗಳು ಹಾಗೂ ಬಸಿ ಊಟದ 
ಪಾತ್ರೆಗಳನ್ನೂ ತೊಳೆದು ಶುಜಿಮಾಡಬೇಕಾದ ಶಾಲೆಗೆ 
ಕಳುಹಿಸುತ್ತಾರೆಯೇ? 


ವಾಸ್ತವ ಆಚರಣೆಯಲ್ಲ ಕಂಡುಬರುವಂತೆ ವ್ಯವಸ್ಥೆಯ ಸಮಸ್ಯೆಗಳು 
ತೀರಾ ಇತ್ತೀಚಿನ ಬೆಳವಣಿಗೆಯಾಗಿ ಕೇಂದ್ರದಿಂದ 
ಪ್ರಾಯೋಜತವಾದ ಸಮಗ್ರ ಶಿಕ್ಷಣ ಯೋಜನೆಯ ಅಡಿಯಲ್ಲ 
ಸಮಗ್ರ ಶಿಕ್ಲಾ ತರಬೇತಿ ಕಾರ್ಯಕ್ರಮವಾದ (Integrated Teacher 
Training Programme) 'ನಿಷ್ಣಾ' ಪ್ರಾರಂಭವಾಗಿದೆ. (2೦1೨- 
2೨೦೭2೦). ಇದು ಪ್ರಾಥಮಿಕ ಹಂತದಲ್ಲಿ ಕಲಕೆಯ 
ಫಲಅತಾಂಶಗಳನ್ನು ಸುಧಾರಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ 
ಇಲಾಖೆಯು ಪ್ರಾರಂಭಸಿದ ರಾಷ್ಟ್ರೀಯ ಯೋಜನೆಯಾಗಿದೆ. 
ಸರ್ಕಾರಿ ಜಾಲತಾಣವು ಇದು 'ಸಮದ್ರ ಶಿಕ್ಷಕರ ತರಬೇತಿ 
ಕಾರ್ಯಕ್ರಮದ ಮೂಲಕ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು 
ಸುಧಾರಿಸುವ ಸಾಮರ್ಥ್ಯ ವೃದ್ಧಿಸುವ ಕಾರ್ಯಕ್ರಮ' ಎಂದು 
ಹೇಳುತ್ತದೆ. 'ನಿಷ್ಣಾ' (NISHTHA) eoಬುದು ವಿಶ್ವದ ಅತಿದೊಡ್ಡ 
ಶಿಕ್ಷಕ ತರಬೇತಿ ಕಾರ್ಯಕ್ರಮವಾಗಿದ್ದು ಪ್ರಾಥಮಿಕ ಹಂತದಲ್ಲ ಎಲ್ಲಾ 
ಶಿಕ್ಷಕರು ಮತ್ತು ಶಾಲೆಯಲ್ಪ್ಲ ಪ್ರಾಂಶುಪಾಲರ ಸಾಮರ್ಥ್ಯಗಳನ್ನು 
ರೂಪಿಸುವ ಗುರಿಂಶುನ್ನು ಹೊಂದಿದೆ. ವಿದ್ಯಾರ್ಥಿಗಳಲ್ಲಿ 
ವಿಮರ್ಶಾತ್ಮಕ ಚಿಂತನೆಯನ್ನು ರೂಪಿಸಲು ಪ್ರೋತ್ಸಾಹಿಸುವಂತೆ 
ಶಿಕ್ಷಕರನ್ನು ಸಜ್ಜುಗೊಳಸುವುದು ಈ ಬೃಹತ್‌ ತರಬೇತಿ 
ಕಾರ್ಯಕ್ರಮದ ಉದ್ದೇಶವಾಗಿದೆ. ಇದು ಎಲ್ಲ ರಾಜ್ಯಗಳು ಹಾಗೂ 
ಕೇಂದ್ರಾಡಳತ ಪ್ರದೇಶಗಳಗೂ ಸೇರಿದಂತೆ ಇಡೀ ರಾಷ್ಟ್ರ ಮಟ್ಟದಲ್ಲ 
(www.india.gov.in) uoದು ಪ್ರಮಾಣೀಕೃತ ತರಬೇತಿ 
ಕಾರ್ಯವಿಧಾನ (ಮಾಡ್ಯೂಲ್‌)ಗಳನ್ನು ಅಭವೃದ್ಧಿಗೊಳಸಲಾಗಿರುವ 
ಮೊಟ್ಟ ಮೊದಲ ಉಪಕ್ರಮವಾಗಿದೆ. 


ಶಿಕ್ಷಕರು ಪರಸ್ಪರ ಬೆರೆತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ 
ಕಾರ್ಯಕ್ರಮವು ಒಂದು ಉತ್ತಮವಾದ ವೇದಿಕೆಯನ್ನು ಒದಗಿಸುತ್ತದೆ. 
ಈ ತರಬೇತಿ ಘಟಕಗಳು (Training Modules) ಉತ್ತಮವಾಗಿ 
ವಿನ್ಯಾಸಗೊಳಸಲ್ಪಲ್ಲದ್ದು ಇದನ್ನು ರೂಪಿಸಲು ನಡೆದ ಪ್ರಯತ್ನಗಳು 
ಬಹಳ ಪ್ರಷ್ಟವಾಗಿ ಗೋಚರಿಸುತ್ತವೆ. ಈ ಕಾರ್ಯಕ್ರಮವು ನಿರ್ದಿಷ್ಟ 
ಅಗತ್ಯದ ಪ್ರಕಾರ ವಿವಿಧ ಹಂತಗಳ ಕ್ರಮವಿದಧಾನದಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ನಡೆಸುವಂತಹದ್ದು, ಅಂದರೆ ಇಲ್ಲ ರಾಷ್ಟ ಮಟ್ಟದ ಸಂಪನ್ಯ್ಕೂಲ ತಜ್ಞರ 
ತಂಡವು (National Resource Group of Experts) ಪ್ರಮುಖ 


ಸಂಪನ್ಮೂಲ ವ್ಯಕ್ತಿಗಳಗೆ (Key Resource Persons -KRP) 
(ತದನಂತರದ ತರಬೇತಿಗಾಗಿ ರಾಜ್ಯ ಅಥವಾ ಕೇಂದ್ರಾಡಳತ 
ಪ್ರದೇಶಗಳಲ್ಲ ಗುರುತಿಸಲ್ಪಟ್ಟವರು) ಮತ್ತು ರಾಜ್ಯ ಸಂಪನ್ಯೂಲ 
ವ್ಯಕ್ತಿಗಳಗೆ (State Resource Persons -SRP) (ರಾಜ್ಯ ಅಥವಾ 
ಕೇಂದ್ರ ಪ್ರದೇಶಗಳ ಶಾಲಾ ಪ್ರಾಂಶುಪಾಲರು ಮತ್ತು ಇತರ 
ಸಿಬ್ಣಂದಿಗಳಗೆ ಮತ್ತಷ್ಟು ಹೆಚ್ಚಿನ ತರಬೇತಿಗಾಗಿ ಗುರುತಿಸಲ್ಪಟ್ಟವರು) 
ತರಬೇತಿ ನೀಡುತ್ತಾರೆ. ಈ ಕೆಆರ್‌ಪಿ ಮತ್ತು ಎಸ್‌ಆರ್‌ಪಿಗಳು 
ನೇರವಾಗಿ ಶಿಕ್ಷಕರು ಮತ್ತು ಶಾಲಾ ಪ್ರಾಂಶುಪಾಲರಿಗೆ ತರಬೇತಿ 


ನೀಡುತ್ತಾರೆ ಎ೦ದು ಹೇಳಲಾಗಿದೆ (itpd.ncert.gov.in). ಶೇ ಹಿಂದೆ 
ಹಲವಾರು ಹಂತಗಳದ್ದ ಕಾರಣ ಸಂವಹನ ಅಥವಾ ಸಂಪರ್ಕ 
ಕೊರತೆಯಿಂದಾಗುವ ನಷ್ಟವನ್ನು ಕಡಿಮೆ ಮಾಡಲು ಈ ತರಬೇತಿ 
ನೆರವು ನೀಡುತ್ತದೆ ಎಂದು ಹೇಕಲಾಗಿದೆ. ಈ ಎಲ್ಲಾ ಭರವಸೆಗಳ 
ಹೊರತಾಗಿಯೂ ಇನ್ನೂ ಕೆಲವು ಸಮಸ್ಯೆಗಳನ್ನು ಗುರುತಿಸ- 
ಬೇಕಾಗಿದೆ ಮತ್ತು ಸೂಕ್ತವಾಗಿ ಪರಿಹರಿಸಬೇಕಾಗಿದೆ. ಅವುಗಳನ್ನು 
ಈ ಕೆಳಗೆ ಚರ್ಜಿಸಲಾಗಿದೆ. 


ದೊಡ್ಡ ಸಂಖ್ಯೆಯನ್ನು ಒಳಗೊಂಡ ದೊಡ್ಡ ಪ್ರಮಾಣದ ಗುರಿ 
ಸರ್ಕಾರದ ಜಾಲತಾಣ/ವೆಬ್‌ಸೈಟ್‌ "ಪ್ರಾಥಮಿಕ ಹಂತದಲ್ಲ 
ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಕರು, ಪ್ರಾಂಶುಪಾಲರು, ಬ್ಲಾಕ್‌ 
ಸಂಪನ್ಯೂಲ ಸಂಯೋಜಕರು, ಕ್ಲಪ್ಪರ್‌ ಸಂಪನ್ಕೂಲ 
ಸಂಯೋಜಕರಿಗೆ ಕಅಕೆಯ ಕೇಂದ್ರಿತವಾದ ಕಲಕಾ ಕಲೆ, ಕಲಅಕೆಯ 
ಫಅತಾಂಶಗಳು, ಮಕ್ಕಳ ಸಾಮಾಜಕ ವೈಯಕ್ತಿಕ ವ್ಯಕ್ತಿಗತ 
ಗುಣಮಟ್ಟ ಸುಧಾರಣಿ, ಶಾಲಾಧಾರಿತ ಮೌಲ್ಯಮಾಪನ. ಹೊಸ 
ಉಪಕ್ರಮಗಳು, ಶಾಲಾ ಸುರಕ್ಷತೆ ಮತ್ತು ಭದ್ರತೆ. ಕಅಕಾ ಕಲೆಯ 
ಅಥವಾ ಜ್ಞಾನದ ಬೇರೆಬೇರೆ ವಿಷಯಗಳ ಬಣ್ಣೆ ತರಬೇತಿ 
ಸಮಯಯಲ್ಲ ಅರಿವು ಮೂಡಿಸಲಾಗುತ್ತದೆ" ಎಂದು ಘೋಷಿಸಿದೆ. 


ಇಲ್ಪ್ಲಯವರೆಗೆ ನೀಡಿದ ಭರವಸೆಯ ಪ್ರಕಾರ 42 ಲಕ್ಷ ಶಿಕ್ಷಕರ 
ಸಾಮರ್ಥ್ಯ ವೃದ್ಧಿಗಾಗಿ ಹಲವಾರು ಕ್ಷೇತ್ರಗಳನ್ನು ಒಳಗೊಳ್ಳುವ 
ತರಬೇತಿ ನಡೆಸುವುದು ನಿಜಕ್ಲೂ ಕಠಿಣ ಕೆಲಸ. ಹೀಗಾಗಿ 
ಹೊಣಿಗಾರಿಕೆಯಲ್ಲ ದೊಡ್ಡ ತೊಡಕುಗಳರುವುದರಿಂದ ಮತ್ತು 
ಹಲವಾರು ಪಾಲುದಾರರನ್ನು ಭಾಗಿಯಾಗಿಸುವುದರಿಂದ ಗುರಿಯು 
ದೊಡ್ಡ ಪ್ರಮಾಣದಲ್ಲದ್ದಾಗ ಸಾಧನೆಯು ಪ್ರಶ್ನಾರ್ಹವಾಗಿ 
ಉಳಯುತ್ತದೆ. ಇಷ್ಟೇ ಅಲ್ಲದೆ. "ಒಂದೇ ಅಂಗಿ ಎಲ್ಲರಿಗೂ 
ಹೊಂದುತ್ತದೆ' ಎಂಬ ಧೋರಣಿಯು ಸಮಸ್ಯೆಯೇ ಆಗಿದೆ. ದೊಡ್ಡ 
ಸಂಖ್ಯೇಯ ಮಟ್ಟದ ಗುರಿಯುಟ್ಟುಕೊಳ್ಳುವ ಬದಲು ಹಂತಹಂತವಾಗಿ 
ಮುನ್ನಡೆಯುವುದು ಉತ್ತಮ. ಇದು ಯಶಸ್ಲಿಯಾಗಲು ಬಹಳ 
ಎಚ್ಚರಿಕೆಯಿಂದ ಆದ್ಯತೆಗಳನ್ನು ನಿರ್ಧರಿಸಬೇಕು. ಅಪರೂಪಕ್ಕೆ 
ಎನ್‌ಜಜಒ ಅಥವಾ ಸಿಎಸ್‌ಆರ್‌ ಬೆಂಬಲ ಹೊಂದುವ 
ಅದೃಷ್ಟವಿರುವ ಕುಗ್ರಾಮಗಳ ಶಾಲೆಗಳು ಇಂತಹ ಯೋಜನೆಯಲ್ಲ 
ಆದ್ಯತೆ ಪಡೆಯಬೇಕು ಮತ್ತು ಇಂತಹ ಶಾಲೆಗಳ ಶಿಕ್ಷಕರಿಗೆ 
ಭಿನ್ನವಾಗಿ ಯೋಜನೆಯನ್ನು ರೂಪಿಸಬೇಕು. 


ಸುತ್ತಮುತ್ತಅನ ಸನ್ನಿವೇಶವನ್ನು ಗಮನದಲ್ಪರಿಸಿಕೊಳ್ಳದ ದೃಷ್ಟಿಕೋನದ 
ಪರಿಕಲ್ಪನೆಗಳು 


ಬಹುಬಾರಿ ಇಂತಹ ತರಬೇತಿಗಳು ಎನ್‌ ಜಜಒ ಸಿಬ್ದಂದಿಗಳ ಮತ್ತು 
ಶಿಕ್ಷಣ ಕಾರ್ಯಕರ್ತರ ಅನುಕೂಲಕ್ಕೆ ಅನುಗುಣವಾಗಿ ಒಂದು 
ಸಾಮಾನ್ಯ ಸ್ಥಳದಲ್ಲ ನಡೆಯುತ್ತವೆ. ದೈನಂದಿನ ಶಾಲಾ ಜೀವನದ 
ಏಕತಾನತೆಯಿಂದ ಮುಕ್ತರಾಗಿ ಇಂತಹ ಆರಾಮದಾಯಕ ಹಾಗೂ 


ಉಪಶಮನ ಸ್ಥಿತಿಯನ್ನು ಕೆಲವು ಶಿಕ್ಷಕರು ಸ್ತಾಗತಿಸಬಹುದು. ಆದರೆ 
ವಿಶೇಷವಾಗಿ ಸ್ವಯಂಪ್ರೇರಿತರಾದ ಮತ್ತು ಪ್ರಾಮಾಣಿಕ 
ಬದ್ಧತೆಯುಳ್ಳ ಅನೇಕರಿಗೆ ಇದು ಅನನುಕೂಲವೆನಿಸುತ್ತದೆ. ಇಂತಹ 
ತರಖೇತಿಗಳಂದಾಗಿ ಶಿಕ್ಷಕರು ಒಂದು ವರ್ಷದಲ್ಲ ಹಲವು ವಾರಗಳ 
ಕಾಲ ತಮ್ಮ ಬೋಧನಾ ಸಮಯವನ್ನು ಕಳೆದುಕೊಳ್ಳುತ್ತಾರೆ. ಅಷ್ಟೇ 
ಅಲ್ಲದೆ ಇದರ ಜೊತೆಗೆ ಕಂಯಲು ಉತ್ಸುಕರಾಗಿರುವ ಮಕ್ಷಳು ತಮ್ಮ 
ಪಾಠವನ್ನು ಕಳೆದುಕೊಳ್ಳುತ್ತಾರೆ. ತರಬೇತಿಯ ಸಂಘಟಕರು ಈ 
ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ. 


'ನಿಷ್ಣಾ' ತರಬೇತಿಯ ಒಂದು ಮಾಡ್ಕ್ಯ್ಯೂಲ್‌ನಲ್ಲ ಮಹಾತ್ಮ 
ಗಾಂಧಿಯವರ ನುಡಿಯ ಉಲ್ಲೇಖವಿದೆ. "ಒಂದು ನೈಜ ಶಿಕ್ಷಣವು 
ಸುತ್ತಮುತ್ತಅನ ಸನ್ನಿವೇಶಗಳಗೆ ಹೊಂದಿಕೊಂಡಿರಬೇಕು.' ಆ 
ಆಲೋಚನೆಯಂತೆ ಇಂತಹ ತರಬೇತಿ ಕಾರ್ಯಕ್ರಮಗಳನ್ನು 
ಶಾಲೆಗಳಲ್ಲಯೇ ಏರ್ಪಡಿಸಬೇಕು. ಅಲ್ವ ವಿದ್ಯಾರ್ಥಿಗಳೊಂದಿಗೆ 


ಶಿಕ್ಷಕರಿಗೆ ಪ್ರಾತ್ಯಕ್ಷಿಕೆ ತರಗತಿಗಳನ್ನು (Demo classes) 
ತರಖೇತಿಯಲ್ಲ ತೊಡಗಿರುವ ತಜ್ಞರು ತೆಗೆದುಕೊಳ್ಳಬೇಕು. ಉತ್ತಮ 
ಕಾರ್ಯ ವ್ಯವಸ್ಥೆಗಾಗಿ ನಾಲ್ದು ಅಥವಾ ಐದು ಶಾಲೆಗಳನ್ನು 
ಗುರುತಿಸಬೇಕು. ಒಂದು ವಾರಕ್ಷೆ ಮೀರದಂತೆ ಯಾವುದಾದರೂ 
ಒಂದು ಕ್ಲಸ್ಟರ್‌ ಶಾಲೆಯಲ್ಲ ಶಿಕ್ಷಕರನ್ನು ಒಟ್ಟಗೆ ಸೇರಿಸಬೇಕು ಮತ್ತು 
ತರಬೇತಿಯ ಸ್ಥಳವನ್ನು ಸರದಿಯ ಪ್ರಕಾರ ಬದಲಾಯುಸಬೇಕು. 
ಪ್ರತಿಯೊಬ್ಬ ಶಿಕ್ಷಕರು ಸಮರ್ಪಕವಾದ ರೀತಿಯಲ್ಲ ಪ್ರಾತ್ಯಕ್ಷಿಕೆ 
ತರಬೇತಿ ತರಗತಿಯನ್ನು ತಮ್ಮ ಶಾಲೆಯಲ್ಲಯೇ ಕನಿಷ್ಠ ಒಂದು 
ದಿನವಾದರೂ ತರಬೇತಿಯ ಪ್ರತಿ ಹಂತದಲ್ಲ ಪಡೆಯಬಹುದು. 
ಆದರೆ ಇದನ್ನು ಮಾಡುವುದಕೆ ಮುಂಚೆ ಒಬ್ಬ ಶಿಕ್ಷಕರು ಒಂದು 
ವಾರದ ತರಬೇತಿಯನ್ನು ಪಡೆಯುವಾಗ ಇನ್ನೊಬ್ಬ ಶಿಕ್ಷಕರು 
ಶಾಲೆಯನ್ನು ನಡೆಸಿಕೊಂಡು ಹೋಗುವಂತೆ ಅನುವು ಮಾಡಲು 
ಪ್ರತಿಯೊಂದು ಏಕಶಿಕ್ಷಕ ಶಾಲೆಗಳಲ್ಪ ಇನ್ನೊಬ್ಬ ಶಿಕ್ಷಕರನ್ನು 
ನೇಮಿಸಬೇಕು. 


'ನಿಷ್ಣಾ' ತರಬೇತಿಯು ಶಿಕ್ಷಕರನ್ನು ತರಗತಿಗಳಗೆ ಪ್ರಯೋಜನ 
ತಲುಪುಮುದನ್ನು ಖಬಾತ್ರಿಪಡಿಸುವುದು ಚಿಂತನಶೀೀಲ 
ಅಭ್ಯಾಸಿಗರನ್ನಾಗಿ ರೂಪಿಸುವ ಗುರಿಯನ್ನು ಹೊಂದಿದೆ. ಆದ್ದರಿಂದ 
ಮಾಡ್ಯೂಅನ ಎಲ್ಲ ವಿಷಯಗಳ ಬಗ್ಗೆ ತರಬೇತುದಾರರು ಚೆನ್ನಾಗಿ 
ಸುಸಜ್ಜತರಾಗುವುದು ಅತ್ಯಗತ್ಯ. ತುಂಬಾ ಕಡಿಮೆ ಅಥವಾ 
ಯಾವುದೇ ಬೋಧನಾ ಅನುಭವವನ್ನು ಹೊಂದಿರದ ಅನೇಕ 
ಶಿಕ್ಷಕರಿಗೆ ಈ ಮಾಡ್ಯೂಲುಗಳನ್ನು ಕಡಿಮೆ ಬೋಧನಾನುಭವ 
ಹೊಂದಿರುವ ಅಥವಾ ಅನನುಭವಿಗಆಗೆ ಗ್ರಹಿಸುವುದು ಬಹಳ 
ಸುಲಭವಲ್ಲ. ಉದಾಹರಣೆಗೆ, ಇಲ್ಲ ಪರಿಸರವಿಜ್ಞಾನದ ಒಂದು 


ಮಾಡ್ಯೂಅನ (Environmental Science Module) aoದು 
ಚಿಂತನಶೀಲ ಪ್ರಶ್ನೆಯುದೆ: "ಎನ್‌ಸಿಇಆರ್‌ಟ, ಇವಿಎಸ್‌ (ಪರಿಸರ 
ವಿಜ್ಞಾನ) ಪಠ್ಯಪುಸ್ತಕಗಳಲ್ಲನ ಕೆಲವು ಅಭ್ಯಾಸಗಳನ್ನು ಗುರುತಿಸಿ 
ಪರಿಸರ ವಿಜ್ಞಾನ ವಿಷಯದ ಬಗ್ಗೆ ತಿಶುವಳಕೆ ಹಾಗೂ ಕಾಳಜ 
ಉಂಟುಮಾಡಲು ಕೆಲವು ನಿರ್ಣಾಯಕ ವಿಮರ್ಶಾತ್ಮಕ ವಿಷಯಗಳ 
ಬಗ್ಗೆ ಮಕ್ಷಳೊಂದಿಗೆ ಚರ್ಚೆ ಮಾಡಿ' ಎಂದು. ಈ ನಿರೀಕ್ಷೆಯಂತೆ 
ತಮ್ಮ ತರಗತಿಯಲ್ಲ ಚರ್ಚೆ ನಡೆಸಲು ಒಬ್ಬ ಶಿಕ್ಷಕರು ಗಹನವಾದ 
ಅಧ್ಯಯನ ನಡೆಸಬೇಕಾಗುತ್ತದೆ. ಇಲ್ಲ ಶಿಕ್ಷಕರ ವರ್ಚಸ್ಸು 
ಪ್ರಮುಖವಾಗುತ್ತದೆ. ಶಿಕ್ಷಕರು ಮಾಡ್ಯೂಲ್‌ಗಳನ್ನು ಬಳಸಿಕೊಳ್ಳಲು 
ನಿಂಖಯಿಮಿತವಾಗಿ ಸ್ವಂ ಕಲಕೆಂ೦ಲ೫ು ಅ್ಯ್ಯಾಸವನ್ನ್ನ 
ಮಾಡಬೇಕಾಗುತ್ತದೆ. ಆಗ ಮಾತ್ರ ಅವರು ಮಕ್ಕಳನ್ನು ತಲುಪಲು 
ಸಾಧ್ಯ. ಶಿವ್‌ ಬ್ಲಾಕ್‌ನಂತಹ ಪ್ರದೇಶಗಳ ಕೆಲಸ ಮಾಡುವ 
ನಿಯಮಿತವಾಗಿ ಬೋಧಿಸುವುದನ್ನು ಹೊರತುಪಡಿಸಿ ಅನೇಕ 
ಕೆಲಸಗಳೊಂದಿಗೆ ಸೆಣಸಾಡುವ ಶಿಕ್ಷಕರು ತಮ್ಮ ಶಾಲೆಗಳಕಲ್ಪ 
ಇದನ್ನು ಮಾಡಲು ಸಾಧ್ಯವೇ? 


ಆದ್ಯ ತೀಕರಣಕ್ಷೆ ಸಲಹೆಗಳು 
ಮಾನವ ಅಭವೃದ್ಧಿ ಮಾನದಂಡಗಳನ್ನು (Human development 


parameters) u೦ದು ದೇಶದ ಅಭವೃಧ್ಧಿಗೆ ಪ್ರಮುಖವೆಂದು 
ಪರಿಗಣಿಸುವುದಾದರೆ. ನಿರ್ದಿಷ್ಟ ಸನ್ನಿವೇಶದ ಅವಶ್ಯಕತೆಗಳಗೆ 
ಸಂಬಂಧಿಸಿ ಗೋಚರಿಸುವಂತೆ ಹಂದೆ ಉಳದಿರುವ ಬಾಡ್‌ಮೇರ್‌ 
ಮತ್ತು ಶಿವ್‌ನಂತಹ ಬ್ಲಾಕುಗಳಗೆ ವಿಶೇಷ ಆದ್ಯತೆ ಸಿಗಬೇಕು. 
ದುರದೃಷ್ಟವಶಾತ್‌, ದಶಕಗಳಂದ ಈ ರೀತಿಯ ಆದ್ಯತೆಯು 
ಕನಸಾಗಿಯೇ ಉಳದಿದೆ. ಇಂತಹ ಸಂದರ್ಭದಲ್ಲ. ಉಂಟು- 
ಮಾಡಬೇಕಾದ ಅವಕಾಶದಲ್ಲ ತೀವ್ರ ಕೊರತೆಯುರುವುದರಿಂದ 
ಕಲಕೆಯ ಅಗತ್ಯ ಮತ್ತು ಕಅಯುವ ಬಯಕೆ ಇವೆರಡನ್ನೂ 
ಹೊಂದಿದ್ದರೂ ಘಂ ಮಕ್ಷಳು ಕಲಕೆಯುಂದ ವಂಚಿತರಾಗಿದ್ದಾರೆ. ತಮ್ಮ 
ದೈನಂದಿನ ಬದುಕನಲ್ಲ ಅಡೆತಡೆಗಳನ್ನು ಎದುರಿಸುವ ಈ ಪ್ರದೇಶದ 
ವಿದ್ಯಾರ್ಥಿಗಳಲ್ಲ ಭಾರೀ ಸಾಧನಾ ಶಕ್ತಿಯುದೆ. ಇಷ್ಟೆಲ್ಲಾ 
ಅಡೆತಡೆಗಳನ್ನು ಹೊಂದಿದ್ದರೂ ಕೆಲವು ಶಾಲೆಗಕಳಲ್ಲ ಬಹಳ 
ಬದ್ಧತೆಯುಳ್ಳ ಶಿಕ್ಷಕರೂ ಇದ್ದಾರೆ ಮತ್ತು ಅವರು ತಮ್ಮ ಸೀಮಿತ 
ಸಂಪನ್ಯ್ಕೂಲಗಳೊಂದಿಗೆ ಎಲ್ಲ ಅಡೆತಡೆಗಳನ್ನೂ ದಾಟ 
ವಿದ್ಯಾರ್ಥಿಗಳಗೆ ಮಾರ್ಗದರ್ಶನ ನೀಡಲು ಸಿದ್ಧರಾಗಿದ್ದಾರೆ. ಇದು 
ಬಹಳ ಸಂತೋಷದ ಸಂಗತಿ. ಶಿಕ್ಷಕರ ಪೈಕಿ ಇಂತಹ 'ಕಡಿಗಳನ್ನು' 
ಗುರುತಿಸುವುದು ಮುಖ್ಯ ಮತ್ತು ಅವರ ನಾಯಕತ್ವವನ್ನು ವಿವಿಧ 
ಸ್ವರೂಪಗಳಲ್ಲ ಸೂಕ್ತ ಕಾರ್ಯಕಾರಿ ನಾಯಕತ್ವ ಗುಣವನ್ನಾಗಿ ಬೆಳೆಸಿ 
ಬಳಸುವ ಅಗತ್ಯವಿದೆ. ಇದು ಬಂಡಿತವಾಗಿಯೂ ಶಿಕ್ಷಣದ 
ಗುಣಮಟ್ಟಕ್ಕೆ ಹೆಚ್ಚನ ಮೌಲ್ಯವನ್ನು ಸೇರಿಸುತ್ತದೆ. ನಮ್ಮ ದೇಶವೇ 
ಹೆಮ್ಮೆಪಡುವಂತೆ ಈ ಶಾಲೆಗಳಲ್ಲ ಕೆಲವು ಅತ್ಯುತ್ತಮ 
ಕ್ರೀಡಾಪಟುಗಳು ಎಂಜನಿಯರ್‌ಗಳು, ಸಮಾಜವಿಜ್ಞಾನಿಗಳು, 
ಗೀತರಚನೆಕಾರರು, ವೈದ್ಯರು ಮತ್ತು ಎಲ್ಲಾ ರೀತಿಯ ವೃತ್ತಿಪರರು 
ಹೊರಬರುವಂತೆ ತಯಾರುಮಾಡಬಹುದು. ಇದನ್ನು ಸಾಧಿಸಲು 
ಸರ್ಕಾರವು ಪರಿಗಣಿಸಬೇಕಾದ ಕೆಲವು ಕಾರ್ಯನಿಬಂಧನೆಗಳ 
ಸಂಕ್ಷಿಪ್ತ ಪರಿಶೀಲನಾಪಟ್ಟ ಇಲ್ಲದೆ: 


*° ಈ ಶಾಲೆಗಳಗೆ ಬೆಂಬಲ ಸಿಬ್ಣಂದಿಗಳನ್ನು ನೇಮಿಸಬೇಕು. 


* ಪ್ರತಿಯೊಂದು ಶಾಲೆಗೂ ತರಗತಿಗಳ (ಶ್ರೇಣಿಗಳ) ಅಗತ್ಯಕ್ಕೆ 
ತಕ್ಕಂತೆ ಶಿಕ್ಷಕರನ್ನು ನೇಮಿಸಬೇಕು ಮತ್ತು ವಿದ್ಯಾರ್ಥಿ-ಶಿಕ್ಷಕರ 
ಅನುಪಾತದ ಪ್ರಕಾರವಲ್ಲ. 


* ದೂರ ಪ್ರದೇಶಗಳ೦ದ ಪ್ರಯಾಣ ಮಾಡಿ ಶಾಲೆಗಳಗೆ ಬರಲು 
ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಗೆ ಸಾರಿಗೆ ಸೌಲಭ್ಯಗಳನ್ನು 
ಒದಗಿಸಬೇಕು. 


*  ಪಶಿಕ್ಷಕರಲ್ಲ ನಾಯಕತ್ವ ಗುಣ ಬೆಳಸಿ ಪ್ರೋತ್ಪಾಹಿಸಲು ಶಿಕ್ಷಕ 
ತರಬೇತುದಾರರ ನಿಯಮಿತ ಭೇಟ ಮತ್ತು ಆಯಾ 
ಶಾಲೆಗಳಲ್ಲಯೇ ಪ್ರಾತ್ಯಕ್ಷಿಕೆ ತರಗತಿಗಳು ನಡೆಯಬೇಕು 
(ಶಾಲಾ ಮಕ್ಷಳು ತಮ್ಮ ನಿಯಮಿತ ತರಗತಿಗಳಂದ 
ವಂಚಿತರಾಗುವಂತೆ ಸಂಪರ್ಕವಿಲ್ಲದ ಪ್ರದೇಶಗಳಲ್ಲ ಸ್ಥಳ ಮತ್ತು 
ಊಟದ ವ್ಯವಸ್ಥೆಗಾಗಿ ಅನಗತ್ಯವಾಗಿ ಖರ್ಚು ಮಾಡುವುದರ 
ಬದಲಗೆ). 


ಬಾಡ್‌ಮೇರ್‌ನ ಪಿವ್‌ ಮತ್ತು ಅಂತಹ ಇನ್ನೂ ಅನೇಕ ಕುಗ್ರಾಮದ 
ಶಾಲೆಗಳಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಕಿಡಿಗಳು ಭರವಸೆಯ 
ಆಶಾಕಿರಣಗಳಾಗಿ ಜ್ಞಾನದೀಪವನ್ನು ಹೊತ್ತಿಸಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


76 


ಉಲ್ಲೇಖಗಳು 


Singh, Padam and Satyendra Keshari (2016). Development of Human Development Index at District Level for EAG States. Statistics and Applications, 
Volume 14, Nos. 1 &2, 2016 (New Series) pp. 43-61. 
www.censusindia.gov.in/2011census/C-series/C08.htmli 


www.india.gov.in 


udise.in 


ಡಾ. ಶಾಶ್ವತಿ ಪೈಕ್‌ ಅವರು ಬೆಂಗಳೂರಿನ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಅಧ್ಯಾಪಕರಾಗಿದ್ದಾರೆ. ಅವರು ಭೂಗೋಳಶಾಸ್ತ್ರದಲ್ಲ 
ಪದವಿ ಪಡೆದಿದ್ದಾರೆ ಮತ್ತು ನವದೆಹಅಯ ಜವಾಹರಲಾಲ್‌ ನೆಹರು ವಿಶ್ವವಿದ್ಯಾಲಯದಿಂದ ಎಂಫಿಲ್‌ ಮತ್ತು ಪಿಎಚ್‌ಡಿ ಮುಗಿಸಿದ್ದಾರೆ. 
ಅವರ ಆಸಕ್ತಿಯ ಎರಡು ಸಂಶೋಧನಾ ಕ್ಷೇತ್ರಗಳು: (1) ವಯಸ್ಥರ ಶಿಕ್ಷಣ ಮತ್ತು ಅದರ ಪ್ರಸ್ತುತತೆ (2) ದುರ್ಗಮ ಪ್ರದೇಶಗಳಲ್ಲನ 
ಶಾಲೆಗಳ ವಾಸ್ತವತೆಯನ್ನು ಅನ್ನೇಷಿಸುವುದು. ಅದರಲ್ಲೂ ವಿಶೇಷವಾಗಿ ನೈಸರ್ಗಿಕ ಅಪಾಯಗಳಗೆ ತುತ್ತಾಗುವ ಮತ್ತು ಅಂತಹ 
ಕ್ಷೇತ್ರಗಳಲ್ಲ ಪ್ರಸ್ತುತ ಶಿಕ್ಷಣ ನೀತಿಗಳು ಮತ್ತು ಆಚರಣೆಗಳ ಪ್ರಸ್ತುತತೆಯನ್ನು ಅರಿಯುವುದು. ತಮ್ಮ ಸಂಶೋಧನೆಯನ್ನಾಧರಿಸಿ ಅನೇಕ 
ಪುಸ್ತಕಗಳು ಮತ್ತು ಲೇಖನಗಳನ್ನು ಪ್ರಕಟಸಿದ್ದಾರೆ. ಅವರನ್ನು saswati@azimpremjifoundaton.0rgನ್ರ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಬ ಎನ್‌ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


